ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


" ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚ್ಚಿವರು 


246 
ಶ್ರೀ ರಾಮಚಂದ್ರಗೌಡ 
(ಪದವೀಧರರ ಕ್ಷೇತ್ರ - 
:..08022018 0 
. 
ಮಾನ್ಯ ಬೆಂಗಳೂರು ಅಭಿವೃದ್ಧಿ ಹಾಗೂ. 
ನಗರ ಯೋಜ್ಯನಾ ಸಚಿವರು 


ಸ್ಸ 


Kol 


ಉತ್ತರ 


ಇತ್ತೀಚೆಗೆ ಬೆಳ್ಳಂದೂರು ಕೆರೆಯಲ್ಲಿ 
ಬೆಂಕಿ ಕಾಣಿಸಿಕೊಂಡಿದ್ದು ನಿಜವೇ; 


ಹೌದು 


ಹಾಗಿದ್ದಲ್ಲಿ, ಬೆಂಕಿ ನಂದಿಸಲು 
ತೆಗೆದುಕೊಂಡ ಕಾಲಾವಧಿ ಮತ್ತು 
ಸಿಬ್ಬಂದಿಗಳ ಸಂಖ್ಯೆ ಎಷ್ಟು” 


ಬೆಳ್ಳಂದೂರು ಕೆರೆಯಲ್ಲಿನ ಬೆಂಕಿಯನ್ನು ನಂದಿಸಲು ಸುಮಾರು 
12 “ ಗಂಟಿಗಳ ಕಾಲಾವಧಿ ಒಡಿದಿರುತ್ತದೆ. ಬೆಂಕಿ ನಂದಿಸುವ 
ಕಾರ್ಯಕ್ಕಾಗಿ ' ಬಿಡಿಎ, ಕಎಲ್‌.ಸಿಡಿಎ. ಕೆ.ಎಸ್‌.ಪಿ.ಸಿ.ಬಿ., 
ಅಧಿಕಾರಿ ವರ್ಗದವರು ಒಳಗೊಂಡು ಅಗ್ಗಿಶಾಪುಕ ದಳದ 
ಸಿಬ್ಬಂದಿ ಹಾಗೂ ಸೈನಿಕ ಸಿಬ್ಬಂದಿ ಸರಿದಂತೆ ಒಟ್ಟು 628 
ಮಂದಿ ಬೆಂಕಿಯನ್ನು ನಂದಿಸಲು ಕಾರ್ಯಾಚರಣೆಯಲ್ಲಿ 
ಪಾಲ್ಗೊಂಡಿರುತ್ತಾರೆ. 


ಇದು "ಯಾವ 


ಕೆರೆಯಲ್ಲಿ ಯಾವ ರೀತಿಯ ತ್ಯಾಜ್ಯ 
ರಸಾಯನಿಕ ಸೇರಿಕೊಳ್ಳುತ್ತಿದೆ; 
ಮೂಲಗಳಿಂದ 
ಕೆರೆಯನ್ನು ಸೇರುತ್ತಿದೆ; 


ನೀಡುವುದು) 


(ವಿವರ 
| ನೀರು 


ಕೆರೆಯಲ್ಲಿ ಗೃಹ ತ್ಯಾಜ್ಯ / ರೊಚ್ಚು. ನೀರು ಸೇರಿಕೊಳ್ಳುತ್ತಿದ್ದು, 
ಇದು 'ಚಿಳ್ಳಂದೂರು" ಸರಯ ವ್ಯಾಪ್ತಿಯ ಪ್ರದೇಶದಲ್ಲಿರುವ 
ವಾಸದ ಗೃಹಗಳು, ಅಪಾರ್ಟ್‌ಮೆಂಟ್‌ಗಳು ಹಾಗೂ ವಾಣಿಜ್ಯ 
ಸಂಕರ್ಣಾಗಳಿಂದ ಉತ್ಪತ್ತಿಯಾಗುವ ಗೃಹ ತ್ಯಾಜ್ಯ / ರೊಚ್ಚು 
ಕೆರೆಯನ್ನು ಸೇರುತ್ತಿದೆ. ಇದಲ್ಲದೆ. ಯಾವುದೇ 
ರಾಸಾಯನಿಕೆ. ತ್ಯಾಜ್ಯ ಕೆರೆಯನ್ನು ಸೇರುತ್ತಿರುವುದಿಲ್ಲ. 


ಈ) 


ಕೆರೆಯನ್ನು ಸೇರುತ್ತಿರುವ 
ಸಂಸ್ಕರಣಗೊಳ್ಳದೆ ಇರುವ ತ್ಯಾಜ್ಯ 
ಹಾಗೂ ಕಲುಷಿತ ನೀರಿನ 


ಪ್ರಸ್ತುತ ಬೆಳ್ಳಂದೂರು ಕೆರೆಗೆ ಒಟ್ಟು 123 ದ.ಲ.ಲೀ ದಿನಂಪ್ರತಿ 
ತ್ಯಾಜ್ಯ ನೀರು ಹರಿಯುತ್ತಿದೆ. "ಇದನ್ನು ಕಡಿಮೆಗೊಳಿಸಲು 
ಬೆರಿಗಳೂರು ಜಲಮಂಡಳಿಯಿಂದ ಈಗಾಗಲೇ: ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ. 


ಉ) 


ಈಗ್‌ 307 
ಕೆರೆಯಲ್ಲಿ 


ರಂದು ``ಇಡೇ 
ಆಗಾಧ ಪ್ರಮಾಣದ 
ನೊರೆ ಕಾಣಿಸಿಕೊಂಡಾಗ 
ಕೆರೆಯನ್ನು ಸೇರುತ್ತಿದ್ದ ಕಲುಷಿತ 
ನೀರಿನ ಪ್ರಮಾಣವೆಷ್ಟು? 


ಆಗಸ್ಟ್‌ 2017 ರಲ್ಲಿ ಸುಮಾರು 


183 .ದ.ಲ.ಲೀ ದಿನಂಪ್ರತಿ 
ತ್ಯಾಜ್ಯ ನೀರು' ಸೆರೆಗೆ ೪ 


ಸೇರ್ಪಡೆಗೊಳ್ಳುಕ್ತಿತ್ತು. 


ಸಂಖ್ಯೆ: ನಅಇ 67 ಬೆಂಭೂಸ್ಸಾ 


ಸ್ಟಾ 2018 


ಬೆಂಗಳೂರು ಅಭಿವೃದ್ಧಿ ಹಾಗೂ 
ನಗರ ಯೋಜನಾ ಸಚಿವರು 


